ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಬೆಂಗಳೂರು ನಗರಗಳಲ್ಲಿನ ಮೇಲ್ಟೇತುವೆ ನಿರ್ವಹಣೆ ಕುರಿತು 


ಶ್ರೀಕವಟಗಿಮಠ ಮಹಾಂತೇಶ್‌ ಮಲ್ಲಿಕಾರ್ಜುನ (ಸ್ಠಳೀಯ ಸಂಸ್ಥೆಗಳ ಕ್ಲೇತು):- 
745 (1022) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ಬೆಂಗಳೂರಿನ ವಿವಿಧ ಬಡಾವಣೆಗಳಲ್ಲಿ ನಿರ್ವಹಿಸಲಾಗುತ್ತಿರುವ ಮೇಲ್ವೇತುವೆಗಳ ಸಂಖ್ಯೆ ಎಷ್ಟು ; 


(ಆ) ಈ ಮೇಲ್ಟೇತುವೆಗಳನ್ನು ಯಾವ ಯಾವ ಕಾಲಮಿತಿಯಲ್ಲಿ ಪೂರ್ಣಗೊಳ್ಳಲು ಒಪ್ಪಂದ 
ಮಾಡಿಕೊಳ್ಳಲಾಗಿದೆ; (ಪ್ರತಿಯೊಂದರ ಮಾಹಿತಿ ನೀಡುವುದು) 


(ಇ) ನಿಗದಿತ ಕಾಲಮಿತಿಯಲ್ಲಿ ಕಾರ್ಯ ಮುಗಿಸದ ಗುತ್ತಿಗೆದಾರರ ವಿರುದ್ದ ಏನು ಕಮ ಜರುಗಿಸಲಾಗಿದೆ; 


(ಈ) ಈ ವಿಳಂಬದಿಂದಾಗಿ ಪ್ರತಿದಿನ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದು, ಇದರ ನಿವಾರಣೆಗೆ 
ಸರ್ಕಾರ ಏನು ಕ್ರಮ ಜರುಗಿಸಲಿದೆ? 


